ಕರ್ನಾಟಕ ವಿಧಾನ ಪರಿಷತ್‌ 


ಸದಸ್ಯರ ಹೆಸರು : ಶ್ರೀಮತಿ ವೀಣಾ ಅಚ್ಚಯ್ಯ 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 512 

ಉತ್ತರಿಸುವ ದಿನಾಂಕ : 24.09.2020 
ಉತ್ತರಿಸಬೇಕಾದ ಸಚಿವರು : ಮುಖ್ಯಮಂತ್ರಿಗಳು 


ಉತ್ತರ 


€ಲಾರ, ದಾವಣಗೆರೆ, ಚಿಕ್ಕ ಮಗಳೂರು, ಹಾಸನ, ಕೊಡಗು, 


ಕರ್ತವ್ಯ ಗೆದಗ, ವಿಜಯಪುರ, 'ಧಾರವಾಡ, ಹಾವೇರಿ, ಚಿಕ್ಕಬಳ್ಳಾಪುರ, 
 |ನಿರ್ಶಹಿಸುತ್ತಿರುವವರಿಗೆ ಆಗಸ್ಟ್‌- ತುಮಕೂರು, ಶಿವಮೊಗ್ಗ ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ಕರ್ತವ್ಯ 
2020ರ ಮಾಹೆವರೆಗಿನ ವೇತನ ಪಾವತಿನಿರ್ವಹಿಸುತ್ತಿರುವವರಿಗೆ ಆಗಸ್ಟ್‌-2020ರ ಮಾಹೆಯವರೆಗೂ ವೇತ 
| ಪಾವತಿ ಮಾಡಲಾಗಿರುತ್ತದೆ. ಬೆಳಗಾವಿ, ಬಳ್ಳಾರಿ ಮತ್ತು ಯಾದಗಿರಿ, 


ಆ) ಆಗದಿದ್ದಲ್ಲಿ ಎಷ್ಟು ತಿಂಗಳ ಪೇತನಕಈ ಜಿಲ್ಲೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವವರಿಗೆ ಜುಲೈ-2020 
ಬಾಕಿಯಿದೇ (ಸಂಪೂರ್ಣ ಮಾಹಿತಿಮಾಹೆಯವರೆಗೂ ವೇತನ ಪಾವತಿ ಮಾಡಲಾಗಿರುತ್ತದೆ. 
ನೀಡುವುದು) ಮಂಡ್ಯ, ಚಾಮರಾಜನಗರ, ರಾಯಚೂರು ಮತ್ತು ಡಿಜೆ 
ಲ್ಲೆಗಳಲ್ಲಿ ಯಾವುದೇ ಆಪ್ತ ಸಹಾಯಕರನ್ನು ಗುತ್ತಿಗೆ ಆಧಾರದಲ್ಲಿ 
ನೇಮಿಸಿರುವುದಿಲ್ಲ. 
ಆಪ್ತ ಸಹಾಯಕರ ವೇತನ ಮತ್ತು ಬಾಕಿ ಇರುವ ವೇತನ 
ಪಾವತಿಗೆ ಜಿಲ್ಲಾಧಿಕಾರಿಗಳಿಂದ ಸಲ್ಲಿಕೆಯಾಗಿರುವ ಪ್ರಸ್ತಾವನೆಗಳಿಗೆ 
ಅನುಗುಣವಾಗಿ  ಅಕ್ಟೋಬರ್‌-2020ರವರೆಗೂ ಸಿಬ್ಬಂದಿ ಮತ್ತು 
ಆಡಳಿತ ಸುಧಾರಣೆ ಇಲಾಖೆಯಿಂದ " ಅನುದಾನ ಬಿಡುಗಡೆ 
ಮಾಡಲಾಗಿದ್ದು, ಆಯಾಯ ಜಿಲ್ಲಾಧಿಕಾರಿಗಳು ವೇತನ ಪಾವತಿಸಲು 


ಕ್ರಮವಹಿಸುತ್ತಿದ್ದಾರೆ. 


ಇ) ಈ ರೀತಿ ಸಕಾಲದಲ್ಲಿ ವೇತನ 


ವಿಳಂಬವಾಗಲು ಕಾರಣಗಳೇನು; 


ಈ) ಬಾಕಿ ಇರುವ ಸಂಪೂರ್ಣ ವೇತನವನ್ನು 


2019-20ನೇ ಸಾಲಿನವರೆಗೂ ಕಂದಾಯ ಇಲಾಖೆಯಿಂದ 


ಪಾವತಿಯಾಗದೆ ಅನಗತ್ಯಅನುದಾನ ಬಿಡುಗಡೆಯಾಗುತ್ತಿದ್ದು, 2020-21ನೇ ಸಾಲಿನಿಂದ ಸಿಬ್ಬಂದಿ 


ಮತ್ತು ಆಡಳಿತ ಸುಧಾರಣೆ ಇಲಾಖೆಯು ವೇತನ ಪಾವತಿಗಾಗಿ 
ಅನುದಾನ ಬಿಡುಗಡೆ ಮಾಡುತ್ತಿದೆ. 


ಆಯಾಯ ಜಿಲ್ಲೆಗಳಿಂದ ಇದುವರೆವಿಗೂ ಸ್ವೀಕರಿಸಿರುವ ಆಪ್ಪ 
ಸಹಾಯಕರ ಮಾಹಿತಿ (ಹುದ್ದೆಯ ವರ್ಗ, ವೇತನ ಮತ್ತು ಸಂಖ್ಯೆ) ಯ 
ಪ್ರಸ್ತಾವನೆಗನುಗುಣವಾಗಿ ಆರ್ಥಿಕ ಇಲಾಖೆಯ ಆದೇಶಾನುಸಾರ 
ಅಕ್ಟೋಬರ್‌-2020ರ ವರೆಗೆ ಅನುದಾನವನ್ನು ಬಿಡುಗಡೆ 
ಮಾಡಲಾಗಿದೆ. 


ಮುಂದುವರೆದು, 2017-18ನೇ ಸಾಲಿನಿಂದ 2019-20ನೇ 
ಸಾಲಿನವರೆಗೂ ಬಾಕಿ ಇದ್ದ ವೇತನವನ್ನು ಸಹ ಪಾವತಿಸಲು ಸಿಬ್ಬಂದಿ 
ಮತ್ತು ಆಡಳಿತ ಸುಧಾರಣೆ ಇಲಾಖೆಯಿಂದ ಈಗಾಗಲೇ ಅನುದಾನ 


ಬಿಡುಗಡೆ ಮಾಡಲಾಗಿದೆ. ಇದರ ಅನುಸಾರ, ಆಯಾ ಜಿಲ್ಲೆಗಳಿಂದ ಕೆ- 


2 ತಂತ್ರಾಂಶದ ಮೂಲಕ ಆಪ್ತ ಸಹಾಯಕರಿಗೆ ವೇತನ ಪಾವತಿ 


ಯಾವ  ಇಠಕಾಲಮಿತಿಯೊಳಗೆ ಇವರಿಗೆ] 
ಪಾವತಿಸಲಾಗುವುದು? 


ಮಾಡಲು ಜಿಲ್ಲಾಧಿಕಾರಿಗಳಿಂದ ಪ್ರಸ್ತುತ ಕ್ರಮ ಕೈಗೊಳ್ಳಲಾಗುತ್ತಿದೆ. 


ಸಂಖ್ಯೆ: DPAR 30 ALA 2020 


ಎಸೆ" 


(ಬಿ.ಎಸ್‌. ಯಡಿಯೂರಪ್ಪ 
ಮುಖ್ಯಮಂತ್ರಿ 


